ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾಂಕ :01 ನೇ ಫೆಬ್ರವರಿ, 2021 


ವಿದ್ಯಾ ಸಂಸ್ಥೆಗಳು ಲೋಕೋಪಯೋಗಿ ಇಲಾಖೆಯಿಂದ ಕಟ್ಟಡ ಸ್ಥಿರತೆ ಪ್ರಮಾಣ ಪತ್ರವನ್ನು ಪಡೆಯುವ 
ವ್ಯವಸ್ಥೆಯಲ್ಲಿ ಬದಲಾವಣೆ ತರುವ ಬಗ್ಗೆ 


ಶ್ರೀ ಕೆ. ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು)- 


28 (200) ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ವಿದ್ಯಾ ಸಂಸ್ಥೆಗಳು ಲೋಕೋಪಯೋಗಿ ಇಲಾಖೆಯಿಂದ ಕಟ್ಟಿಡ ಸ್ಥಿರತೆ ಪ್ರಮಾಣ ಪತ್ರವನ್ನು 
(Building stability/Safety Certificate) ಪಡೆದು ಹಾಜರುಪಡಿಸಬೇಕೆಂದು ಸರ್ಕಾರ ಆದೇಶ 
ಹೊರಡಿಸಿರುವುದು ನಿಜವೇ ; ಹಾಗಿದ್ದಲ್ಲಿ, ಸರ್ಕಾರಿ ಹಾಗೂ ಖಾಸಗಿ ಕಟ್ಟಡಗಳಿಗೂ ರಾಜ್ಯ ವ್ಯಾಪ್ತಿಯಲ್ಲಿ 
ಲೋಕೋಪಯೋಗಿ ಇಲಾಖೆಯಿಂದ ಸ್ಥಿರತೆ ಪ್ರಮಾಣ ಪತ್ರವನ್ನು ಪಡೆಯಲಾಗುತ್ತಿದೆಯೇ ; 


(€3) ಲೋಕೋಪಯೋಗಿ ಇಲಾಖೆಯಿಂದ ಸದರಿ ಪ್ರಮಾಣ ಪತ್ರ ನೀಡುವಲ್ಲಿ 
ವಿಳ೦ಂಭವಾಗುತ್ತಿರುವುದರಿಂದ ವಿದ್ಯಾಸಂಸ್ಥೆಗಳಿಗೆ ಆಗುತ್ತಿರುವ ತೊಂದರೆಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಇ) ವಿದ್ಯಾ ಸಂಸ್ಥೆಗಳೂ ಸೇರಿದಂತೆ ಎಲ್ಲಾ ಕಟ್ಟಿಡಗಳಿಗೂ ಆಯಾಯ ಜಿಲ್ಲೆ/ನಗರ ವ್ಯಾಪ್ತಿಯ 
ನೋಂದಾಯಿತ ಸ್ಟಕಶ್ಟರಲ್‌ ಇಂಜಿನಿಯರ್‌ (Structural Engineer) ಗಳಿಂದ ಅಥವಾ ಜಾರ್ಟಡ್‌ 
ಇಂಜಿನಿಯರ್‌ (Cಗhaಗೇred Eಗಲಗೀeಗ) ಗಳಿಂದ ಸುರಕ್ಷಿತ ಪ್ರಮಾಣ ಪತ್ರ ಪಡೆಯುವ ಏಕರೂಪ 
ಕಾನೂನನ್ನು ಜಾರಿಗೆ ತರುವ ಯೋಜನೆ ಸರ್ಕಾರದ ಮುಂದಿದೆಯೇ ; (ವಿವರಗಳನ್ನು ನೀಡುವುದು) 


(ಈ) ಸ್ಫಕ್ಟರಲ್‌ ಇಂಜಿನೀಯರ್‌ (Structural Engineer) ಪ್ರಮಾಣ ಪತ್ರ ನೀಡಲು ರಾಜ್ಯ ವ್ಯಾಪ್ಲಿಯಲ್ಲಿರುವ 
ಲೋಕೋಪಯೋಗಿ ಇಲಾಖೆಯಲ್ಲಿ ಸಾಕಷ್ಟು ಸಕ್ಷಮತೆಯು (Compೀೀಗಲy) ಇದೆಯೇ ; 


(ಉ) ಸ್ಥಿರತೆ ಪ್ರಮಾಣ ಪತ್ರವನ್ನು ವಿದ್ಯಾ ಸಂಸ್ಥೆಗಳಿಗೆ ಮಾತ್ರ ಅನ್ನ್ವಯ ಮಾಡಿರಲು ಕಾರಣವೇನು ಹಾಗೂ 
ಹೊರ ರಾಜ್ಯಗಳಲ್ಲಿ ಇದೇ ಪದ್ದತಿಯನ್ನು ಅನುಸರಿಸಲಾಗುತ್ತಿದೆಯೇ? 


